ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 24-03-2021 ಪ್ರಶ್ನೆ ಸಂಖ್ಯೆ: 1705 (2078) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಚಂದ್ರಶೇಖರ ಬಿ. ಪಾಟೀಲ್‌ (ಪದವೀಧರರ ಕ್ಲೇತು 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪಶುಸಂಗೋಪನೆ ಸಚಿವರು 


ವಿಷಯ: ಕುರಿ ಆಡು ಮತ್ತು ಹಸು ಮರಣ ಹೊಂದಿದಾಗ ಬೀಡುವ ಪರಿಹಾರದ ಬಗ್ಗೆ 


(ಅ) ಮಾನ್ಯ ಸಿದ್ದರಾಮಯ್ಯನವರು  ಮುಖ್ಯಮಂತ್ರಿಯವರಿದ್ದಾಗ ಯಾವುದೇ 
ಸಮುದಾಯದವರಾದರೂ ಕುರಿ, ಆಡು, ಮೇಕೆ, ಮರಣ ಹೊಂದಿದಾಗ ಐದು ಸಾವಿರ 
ರೂಪಾಯಿಗಳನ್ನು ಹಾಗೂ ಹಸು ಮರಣ ಹೊಂದಿದಾಗ ಹತ್ತು ಸಾವಿರ 
ರೂಪಾಯಿಗಳನ್ನು ಪರಿಹಾರವಾಗಿ ನೀಡುತ್ತಿದ್ದರು, ಆದರೆ ಈಗ ಮಬೀಡದಿರಲು 
ಕಾರಣವೇನು ; 


(ಆ) ಇದರಿಂದಾಗಿ ರೈತರಿಗೆ ಅನ್ಯಾಯವಾಗುತ್ತಿದ್ದ, ಈ ಬಗ್ಗೆ ಸರ್ಕಾರದ ಸ್ಪಷ್ಟ 
ನಿಲುವೇನು ; ಮತ್ತು ಪರಿಹಾರ ಬೀಡಲು ಕ್ರಮಕ್ಯೆಗೊಳ್ಳಲಾಗುವುದೆ ? 


